ವಿರುದ್ದಾರ್ಥಕ ಪದಗಳ ಬೋಧನೆ ನನ್ನ ತರಗತಿಯ ಕಾ 


ಹೊಂಪಾ ಘೋಷಾಲ್‌ 


ನಾನು ಮೂರನೇ ತರಗತಿಯಲ್ಲದ್ದಾಗ ಶಿಕ್ಷಕರು ನಮಗೆ 
ವಿರುದ್ಧಾರ್ಥಕ ಪದಗಳ ಪಟ್ಣಯನ್ನು ಕೊಟ್ಟು ಅವುಗಳ ಅರ್ಥಗಳನ್ನು 
ತಿಆಸಿ, ನೆನಪಿಟ್ಟುಕೊಳ್ಳುವಂತೆ ಹೇಳುತ್ತಿದ್ದುದು ನೆನಪಿದೆ. ಮರುದಿನ 
ವಿದ್ಯಾರ್ಥಿಗಳು ಅವುಗಳನ್ನು ಕಅತಿದ್ದಾರೋ ಇಲ್ಲವೋ ಎಂದು 
ಅವರು ಪ್ರಶ್ನೆ ಕೇಳುತ್ತಿದ್ದರು. ಯಾವುದೇ ಉದಾಹರಣೆ ಅಥವಾ ಚಿತ್ರ 
ಮನಸ್ಸಿನಲ್ಲಿ ಇಲ್ಲದಿದ್ದರೆ ಅದನ್ನು ಕಲಅಯುವುದು ಎಷ್ಟು 
ಕಷ್ಟವಾಗುತ್ತಿತ್ತು ಎಂಬುದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. 
ಹಾಗಾಗಿ ಈ ವಿರುದ್ಧಾರ್ಥ ಪದಗಳನ್ನು ಕಲಅಯುವ ಸಂದರ್ಭದಲ್ಲ 
ನನ್ನ ತರಗತಿಯಲ್ಲ ಆದ ಒಂದು ಅನುಭವವನ್ನು ನಿಮ್ಮೊಂದಿಗೆ 
ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಹಿಂದೆ ಮಾತೃಭಾಷೆಯನ್ನು 
ಹೊರತುಪಡಿಸಿ ಇನ್ನೊಂದು ಭಾಷೆಯನ್ನು ಕಲಯುವ ಅವಕಾಶ 
ಮಕ್ಷಳಗೆ ಸಿಗದೇ ಹೋಗಿದ್ದರೂ ಕೂಡ, ಅದನ್ನು ಕಲಅಯಲು 
ಸಾಧ್ಯವಿದೆ ಎಂಬುದು ನನ್ನು ಅಭಿಪ್ರಾಯವಾಗಿದೆ. ಹೊಸದನ್ನು 
ಕಲಸಲು ಶಿಕ್ಷಕರಾದ ನಾವು ಈಗಾಗಲೇ ನಮ್ಮಲ್ಪರುವ ಜ್ಞಾನವನ್ನು 
ಬಳಸಿಕೊಂಡರೆ, ಪ್ರತಿಯೊಂದು ಮಗುವೂ ಕೂಡ ಕಲಯುವ 
ಸಾಮರ್ಥ್ಯ ಹೊಂದಿರುತ್ತದೆ. 


ಉದಾಹರಣೆಗೆ, ನಾನು ಎರಡನೇ ತರಗತಿಗೆ ವಿರುದ್ಧಾರ್ಥಕ 
(೦pposites) ಪದಗಳನ್ನು ಹೇಆಕೊಡುತ್ತಿದ್ದೆ. "ವಿರುದ್ಧಾರ್ಥಕ 
ಪದಗಳು ಎಂದರೆ ಏನು?' ಎಂದು ಕೇಳುವ ಮೂಲಕ ನನ್ನ 
ತರಗತಿಯನ್ನು ಆರಂಭಿಸಿದೆ. ಇದರ ಅರ್ಥ ನಮಗೆ ತಿಆದಿಲ್ಲ ಎಂದು 
ವಿದ್ಯಾರ್ಥಿಗಳು ಹೇಳದರು. ನಾನು ಅವರಿಗೆ ಆನೆ ಮತ್ತು ಇಲಯ 
ಚಿತ್ರಗಳನ್ನು ತೋರಿಸಿ ದೊಡ್ಡದು ಹಾಗೂ ಚಿಕ್ಕದು ಎಂಬುದಕ್ಕೆ 
ಉದಾಹರಣಿ ಕೊಟ್ಟೆ. "ಇವೆರಡೂ ಗಾತ್ರದಲ್ಲ ಒಂದೇ 
ರೀತಿಯುವೆಯಾ?' ಎಂದು ನಾನು ಅವರಿಗೆ ಕೇಳದೆ. 'ಇಲ್ಲ. ಆನೆ 
ದೊಡ್ಡದು ಮತ್ತು ಇಲ ಚಿಕ್ಷದು' ಎಂದರು. 


"ಹೌದು. ಆನೆ ದೊಡ್ಡದು, ಇಅ ಚಿಕ್ಕದು. ಈ ದೊಡ್ಡದು ಮತ್ತು 
ಚಿಕ್ಟದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಡುವಿರಾ?” ಎಂದು 
ನಾನು ಮಕ್ಕಳನ್ನು ಕೇಳದೆ. ಅವರು ಅದಕ್ಕೆ ಹಸು-ನಾಯು, ನಾಂಯ- 
ಬೆಕ್ಕು. ಕುದುರೆ-ನಾಯು ಇತ್ಯಾದಿ ಉದಾಹರಣೆಗಳನ್ನು ಕೊಟ್ಟರು. 


ಆ ಬಳಕ ನಾನು ಒಂದು ತೆಂಗಿನ ಮರ ಮತ್ತು ಗುಲಾಜ ಹೂವಿನ 
ಗಿಡದ ಚಿತ್ರಗಳನ್ನು ತೋರಿಸಿ ಎತ್ತರ ಮತ್ತು ಗಿಡ್ಡ ಪದಗಳಗೆ 
ವಿವರಣೆಗಳನ್ನು ನೀಡಿದೆ ಮತ್ತು ಅವರ ಅನುಭವದಿಂದ ಇನ್ನಷ್ಟು 
ಇಂಥ ಉದಾಹರಣೆಗಳನ್ನು ಕೊಡುವಂತೆ ಅವರಿಗೆ ಹೇಆದೆ. ಆಗ 
ಮಕ್ಕಳು ಎತ್ತರ ಹಾಗೂ ಗಿಡ್ಡವಿರುವ ತಮ್ಮ ಸಹಪಾಠಿಗಳು ಮತ್ತು 
ಶಿಕ್ಷಕರನ್ನು ಗುರುತಿಸುವ ಮೂಲಕ ಎತ್ತರ ಮತ್ತು ಗಿಡ್ಡ 
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಮರುದಿನ ನಾನು ತರಗತಿಯನ್ನು ಪ್ರವೇಶಿಸಿದಾಗ, ದೊಡ್ಡದು ಮತ್ತು 
ಚಿಕ್ಕದು. ಉದ್ದ ಮತ್ತು ಗಿಡ್ಡ ಪದಗಳಗೆ ಅಪ್ಪ-ಅಮ್ಮ, ಟೀಚರ್‌ ಮತ್ತು 
ನಾನು ಹಾಗೂ ದೊಡ್ಡದು ಮತ್ತು ಸಣ್ಣದಕ್ಕೆ ಕೊಠಡಿ ಮತ್ತು ಗೊಂಬೆ, 
ಶಾಲಾ ಕಟ್ಟಡ ಮತ್ತು ಗೊಂಬೆ-ಹೀಗೆ ಅನೇಕ ಉದಾಹರಣೆಗಳನ್ನು 
ಕೊಡಲಾರಂಭಸಿದರು. ನಿನ್ನೆ ತರಗತಿಯಲ್ಲ ನಾನು ಹೇಆದ ಪದಗಳ 
ಬಗೆಗೆ ಮಕ್ಷಳು ಇನ್ನೂ ಹೆಚ್ಚನ ಉದಾಹರಣೆಗಳನ್ನು ಯೋಚಿಸಿದ್ದಾರೆ 
ಎಂಬುದು ನನಗೆ ಅರಿವಾಲುತು. ನಾವು ಗಟ್ಟಿ ಮತ್ತು ಮೃದು (ಮರ 
ಮತ್ತು ಹತ್ತಿ) ಪದಗಳೊಂದಿಗೆ ಇದನ್ನು ಮುಂದುವರಿಸಿದೆವು. 
ಮಕ್ಕಳು ಹತ್ತಿಯನ್ನು ಮುಟ್ಟ ಇದು ಮೃದು ಮತ್ತು ಮರದ ತುಂಡನ್ನು 
ಪ್ಪರ್ಶಿಸಿ ಇದು ಗಟ್ಟಿ ಎಂದರು. ಆ ಬಳಕ ಮಕ್ಷಳು ಚಾಕ್‌ ಮತ್ತು 
ಡಫ್ಟರ್‌ ಸೇರಿದಂತೆ ಅನೇಕ ಉದಾಹರಣೆಗಳನ್ನು ನೀಡಿದರು. 
'ಡಪ್ಟರ್‌ ಗಟ್ಟಿ. ಚಾಕ್‌ ಮೃದು' ಎಂಬುದಾಗಿ ಅವರು ವಿವರಿಸಿದರು. 


ನಾವು ಈ ಚಟುವಟಕೆಗಳನ್ನು ಸಣ್ಣಸಣ್ಣ ಗುಂಪುಗಳಲ್ಲಿ 
ಮುಂದುವರಿಸಿದೆವು. ಇದರಿಂದಾಗಿ ತರಗತಿಯಲ್ಲ ಸಾಮಾನ್ಯವಾಗಿ 
ಸಕ್ರಿಯವಾಗಿರದ ಮಕ್ಕಳೂ ಕೂಡ ಠ ಚಟುವಟಕೆಯಲ್ಲ ಆಸಕ್ತರಾಗಿ 
ತಮಗೆ ಕೊಟ್ಟ ಶೀಟ್‌ನಲ್ಲ ಬರೆಯಲು ಶುರು ಮಾಡಿದರು ಮತ್ತು 
ಉತ್ತಮ ಉದಾಹರಣೆಗಳನ್ನು ಕೊಡಲು ಸಾಕಷ್ಟು ಪ್ರಯತ್ನಿಸಿದರು. 
ಅವರಿಂದ ಅತ್ಯುತ್ತಮ ಉದಾಹರಣೆಗಳು ಬಂದವು. ಇಂತಹ ಒಂದು 
ಪ್ರಯೋಗ ಮಕ್ಷಳು ಇಡೀ ಪರಿಕಲ್ಪನೆಯನ್ನು ದೃಢವಾಗಿ ಅರ್ಥ 
ಮಾಡಿಕೊಳ್ಳುವಂತೆ ಹಾಗೂ ಅದು ಅವರ ಮನಸ್ಸ್ಥಿನಲ್ಪ ಅಚ್ಚಆಳಯದೇ 
ಉಳಯುವಂತೆ ಮಾಡಿತು. 


ಈಗ ಮೂರನೇ ತರಗತಿಯಲ್ಲರುವ ಈ ಮಕ್ಕಳು ವಿರುದ್ಧಾರ್ಥಕ 
ಪದಗಳನ್ನು ಈಗಲೂ ನೆನಪಿನಲ್ಲಟ್ಟುಕೊಂಡಿದ್ದಾರೆ ಮತ್ತು 
ಯಾವಾಗ ಕೇಳದರೂ ಯೋಚನೆ ಮಾಡದೇ ತಕ್ಷಣ ಸರಿಯಾದ 
ಉತ್ತರವನ್ನೇ ಹೇಳುತ್ತಾರೆ. 


ಹಾಗಾಗಿ, ಯಾವುದೇ ವಿಷಯವನ್ನು ನಾವು ನಿರ್ವಹಿಸುವ 
ಸಂದರ್ಭದಲ್ಲ. ಅದರಲ್ಲೂ ವಿಶೇಷವಾಗಿ ಪರಿಕಲ್ಪನಾತ್ಮಕ 
ತಿಶುವಳಕೆಗೆ ಸಂಬಂಧಿಸಿದ ವಿಷಯಗಳಲ್ತ ನಾವು 
ವಿದ್ಯಾಧ್ಥಿಗಳ ನ್ನ್ನ ತೊಡಗಿಸಿಕೊಳ್ಳುವ ಕೆಲಸವನ್ನು 
ಮಾಡಬೇಕಾಗುತ್ತದೆ. ಇದರಿಂದ ಅವರು ವಿಷಯದ ಬಗೆಗೆ 
ತೀವ್ರವಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು 
ಕಂಠಪಾಠದ (Mung) ದಾರಿಯನ್ನು ಬಟ್ಟು ಆಳವಾಗಿ 
ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದು ನನ್ನ 
ಭಾವನೆ. 


ಪೊಂಪಾ ಅವರು 2೦16ರ ಏಪ್ರಿಲ್‌ನಿಂದ ಧಮ್‌ತರಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಶಿಕ್ಷಕಿಯಾಗಿದ್ದಾರೆ. ಅವರು ಗಣಿತದಲ್ಲ ತಮ್ಯ 
ಪದವಿಯನ್ನು ಪೂರ್ಣಗೊಳಸಿದ್ದು. ಇಂಗ್ಲಿಷ್‌ ಸಾಹಿತ್ಯದಲ್ಲ ಎಂ.ಎ. ಮತ್ತು ರಾಯ್‌ಪುರದ ರವಿಶಂಕರ್‌ ವಿಶ್ವವಿದ್ಯಾಲಯದಿಂದ ಬಎಡ್‌ 
ಪೂರ್ಣಗೊಳಸಿದ್ದಾರೆ. ಇದರ ಜೊತೆಗೆ ಅವರು ನ್ಯಾಷನಲ್‌ ಇನ್‌ಸ್ಟಿಟ್ಯಾಟ್‌ ಆಫ್‌ ಓಪನ್‌ ಸ್ಥೂಅಂ೦ಗ್‌ನಿಂದ D.El.Ed ಪಡೆದಿದ್ದಾರೆ. 
19೨7ರಲ್ತ ಖಾಸಗಿ ಶಾಲೆಯಲ್ತ ಶಿಕ್ಷಕ ವೃತ್ತಿಯನ್ನು ಆರಂಭಸಿದ ಅವರು ಗಣಿತ, ವಿಜ್ಞಾನ ಮತ್ತು ಇಂದ್ಲಿಷ್‌ ಶಿಕ್ಷಕಿಯಾಗಿ ಅನೇಕ 
ಶಾಲೆಗಳಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲ ಅವರಿಗೆ ಹೆಚ್ಚನ ಆಸಕ್ತಿ. ಅವರನ್ನು ಈ-ಮೇಲ್‌ ಮೂಲಕ 
ಸಂಪರ್ಕಿಸಬಹುದು: pompa.ghoshal@azimpremjifoundation.org 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


51 


